ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


2017-18 ರಿಂದ 2019-20ನೇ ಸಾಲಿನಲ್ಲಿ ದೇವರಾಜು ಅರಸು ನಿಗಮದ ವತಿಯಿಂದ ವಿವಿಧ 
ಯೋಜನೆಗಳಿಂದ ನೀಡಲಿಟ್ಟೆರುವ ಸಾಲದ ವಿವರ 


ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 


836 (903) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಈ ವಿಷಯಗಳಸಿನ್ನು ದಯವಿಟ್ಟು ತಿಳಿಸುವರೆ: 


(ಅ) 2017-18 ರಿ೦ದ 2019-20ನೇ ಸಾಲಿನಲ್ಲಿ ದೇವರಾಜು ಅರಸು ನಿಗಮದ ವತಿಯಿಂದ ಬಡತನ ರೇಖೆಗಿಂತ 
ಕೆಳಗಿರುವ ಜನರಿಗೆ ವಿವಿಧ ಯೋಜನೆಯಡಿಯಲ್ಲಿ ನೀಡಿರುವ ಸಾಲದ ಮೊತ್ತ ಎಷ್ಟು; (ಜಿಲ್ಲಾವಾರು 
ವಿವರ ನೀಡುವುದು) 


(ಆ) 2020-21ನೇ ಸಾಲಿನಲ್ಲಿ ಹಿಂದುಳಿದ ವರ್ಗದ ಫಲಾನುಭವಿಗಳಿಗೆ ಹೊಸದಾಗಿ ಘೋಷಣೆ ಮಾಡಿರುವ 
ಯೋಜನೆಗಳ ವಿವರ ಮತ್ತು ವಿತರಿಸಲ್ಬಟ್ಟಿ ಸಾಲದ ಮೊತ್ತವೆಷ್ಟು? (ಜಿಲ್ಲಾವಾರು ವಿವರ ನೀಡುವುದು) 


